ಕರ್ನಾಟಕ ವಿಧಾನ ಪರಿಷತ್‌ 


ಸದಸ್ಯರ ಹೆಸರು ಶ್ರೀ ರಘುನಾಥ್‌ ರಾವ್‌: ಮಲ್ಮಾಪೂರೆ (ವಿಧಾನ 
ಸಭೆಯಿಂದ ಯುನಾಯಿತರೂದೆಟಿನು) 

ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ | 1870 

ಉತ್ತರಿಸಬೇಕಾದ ದಿನಾಂಕ 15.03.2022 


ಉತ್ತರಿಸಬೇಕಾದ ಸಚಿವರು 


ನಗರಾಭಿವೃದ್ದಿ ಸಜಿವರು 


ಕ್ರ.ಸಂ 


ಪ್ರಶ್ನೆ 


ಉತ್ತರ 


ಬೀದರ್‌ 
ಪ್ರಾಧಿಕಾರ 
ಪ್ರಾರಂಭವಾಯಿತು; 
ಇಲ್ಲಿಯವರೆಗೂ ಈ 
ಪ್ರಾಧಿಕಾರದಿಂದ 

ನಡೆಯುತ್ತಿರುವ 
ಚಟುವಟಿಕೆಗಳೇನಮು; 


ನಗರಾಭಿವೃದ್ದಿ 
ಯಾವಾಗ 


ಬೀದರ ನಗರಾಭಿವೃದ್ಧಿ ಪ್ರಾಧಿಕಾರವು . ಸರ್ಕಾರದ ಆದೇಶ 
ಸಂಖ್ಯೆ: ವನಅ/181/ಟಿಟಿಪಿ/88, ದಿನಾಂಕ:02-05-1988 ರ 
ಪುಕಾರ ಅಸ್ತಿತ್ತಕೆ ಬಂದಿದೆ. ಪ್ರಾಧಿಕಾರವು ಕರ್ನಾಟಕ 
ನಗರಾಭಿವೃದ್ಧಿ ಕಾಯ್ದೆ ಹಾಗೂ ಕರ್ನಾಟಿಕ ನಗರ ಮತ್ತು 
ಗ್ರಾಮಾಂತರ ಕಾಯ್ದೆ ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಈ ಕೆಳಗಿನಂತೆ ಕಾರ್ಯನಿರ್ವಹಿಸುತ್ತಿದೆ. 

1. ಆನ್‌ಲೈನ್‌ ಮುಖಾಂತರ ಕೃಷಿ ಜಮೀನುಗಳಿಗೆ 
ಕೃಷಿಯೇತರ ಜಮೀನುಗಳಾಗಿ ಭೂ ಪರಿವರ್ತನೆಗೆ 
ತಾಂತ್ರಿಕ ಅಭಿಪ್ರಾಯ ನೀಡುವುದು. 

2. ಖಾಸಗಿ ಬಡಾವಣೆಗಳ 
ಅಮಮೋದಿಸುವುದು. 

3. ಕರ್ನಾಟಿಕ ನಗರಾಭಿವೃದ್ದಿ 

" ಕಾಯ್ದೆಯಂತೆ ನಾಗರೀಕ ಸೌಲಭ್ಯ 
ಹಂಚಿಕೆ ಮಾಡುವುದು. 

4. ಪಾದಿಕಾರದಿಂದ  ' ವಸತಿ '' ಯೋಜನೆ 
ನಿವೇಶನಗಳನ್ನು ಹಂಚಿಕೆ ಮಾಡುಬುದು. 

5, ನಗರದ ಯೋಜನಾಬದ್ಧ 
ಮಹಾಯೋಜನೆಯನ್ನು ತಯಾರಿಸುವುದು. 

6. ನಗರದ ಯೋಜನಾ ಹಿತದೃಷ್ಟಿಯಿಂದ ಅವಶ್ಯವಿರುವ 

"ಯೋಜನೆಯನ್ನು ರೂಪಿಸುವುದು. 

7. ನಗರಸಭೆಯಿಂದ ಆನ್‌ಲೈನ್‌ ಮುಖಾಂತರ ಬರುವ 
ನಿವೇಶನಗಳಿಗೆ ಕಟ್ಟಡ ಪರಪಾವಿಗೆ ತಾಂತ್ರಿಕ 
ಅಭಿಪ್ರಾಯ ನೀಡುವುದು. 


ವಿನ್ಯಾಸವನ್ನು 


ಪ್ರಾಧಿಕಾರಗಳ 
ವಿವೇಶನಗಳನ್ನು 


ಬೆಳವಣಿಗೆಗೆ 


SW 


ಪ್ರಾಧಿಕಾರದ ವತಿಯಿಂದ ಕಳೆದ 
5 ವರ್ಷಗಳಿಂದ ನೀಡುತಿರುವ 
ಕಾರ್ಯಕ್ರಮಗಳೇನು; ' (ಸ್ಪಷ್ಟ 
ಮಾಹಿತಿ ಒದಗಿಸುವುದು) 


ಪ್ರಾಧಿಕಾರದ ವತಿಯಿಂದ ಕಳೆದ 5 ವರ್ಷಗಳಲ್ಲಿ ಈ ಕೆಳಗಿನಂತೆ 
ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗಿರುತ್ತದೆ. 

1. ಹೈದ್ರಾಬದ್‌ದಿಂದ ಬೀದರ್‌ ನಗರಕ್ಕೆ ಬರುವ ರಸೆೆಗೆ 
ಸ್ವಾಗತ ಕಮಾನು ಅಳವಡಿಸಲಾಗಿರುತ್ತದೆ. 

2. ರೈತರ ಸಹಭಾಗಿತ್ವ ಶೇ.50:50. ರ ಅನುಪಾತದ 
ಅಡಿಯಲ್ಲಿ ಬೀದರ ತಾಲ್ಲೂಕಿನ ಗೋರನಳ್ಲಿ (ಬಿ) 
ಗ್ರಾಮದ ಸರ್ವೆ ನಂ:22/2 ರಲ್ಲಿ ವಿಸೀರ್ಣ 14 ಎಕರೆ 

35 ಗುಂಟೆ ಮತ್ತು ಸರ್ನೆ ನಂ:21/1 ರಲ್ಲಿ ವಿಸೀರ್ಣ 17 


ಎಕರೆ 20 ಗುಂಟೆ ವಸತಿ (ಸನ್ಮಾನ್ಯ 
ಶ್ರೀ. ಬಿ.ಎಸ್‌. ಯಡಿಯೂರಪ್ಪಾ ಬಡಾವಣೆಯಲ್ಲಿನ) 
ಯೋಜನೆಯಲ್ಲಿನ ' ಮಿವೇಶನ - ಹಂಚಿಕೆ 


ಕಾರ್ಯಪುಗತಿಯಲ್ಲಿರುತದೆ. 


ಇ) 


ಈ ಪ್ರಾಧಿಕಾರದಿಂದ ಪಸೂಲಾದ 
ಕರವೇಷ್ಟು; ಯಾವ ಯಾವ 
ಕಾರ್ಯಶ್ರಮಗಳಿಗೆ 
ಬಳಸಲಾಗುತ್ತಿದೆ; 
(ವರ್ಷವಾರು 
ಕಾರ್ಯಕ್ರಮಗಳವಾರು ಮಾಹಿತಿ 
ನೀಡುವುದು) 


ಬಳಸಿದ್ದಲ್ಲಿ 


ಪ್ರಾಧಿಕಾರಕ್ಕೆ ಪರಿಶೀಲನಾ ಶುಲ್ಕ, ನಕ್ನೆ ತಯಾರಿಕಾ ಶುಲ್ಕ, 
ಉತ್ತಮತೆ ಶುಲ್ಕ, ಕೆರೆ ಪುನರುಜ್ನೀವನ ಶುಲ್ಕ, ಕಾಂಪೋಜಿಟ್‌ 
ಶುಲ್ಕ, ರಿಂಗ್‌ ರೋಡ್‌ ಸೇಸ್‌, ವಾಟರ್‌ ಸೇಸ್‌, ಸ್ಪಮ್‌ ಸೇಸ್‌, 
ಆಡಿಟ್‌ ಶುಲ್ಕ, ಭೂ ಪರಿವರ್ತನೆ ಪರಿಶೀಲನಾ ಶುಲ್ಕ, ನಕ್ಲೆಗಳ 
ಪೂರೈಕೆ ಶುಲ್ಕ, ನಾಗರೀಕ ಸೌಲಭ್ಯ ನಿವೇಶನ ಹಂಚಿಕೆ ಶುಲ್ಕ, 
ವಸತಿ ಯೋಜನೆಯ ವಿಳಂಬ ಅವಧಿಯ ನಿವೇಶನಗಳ ದಂಡ 
ಶುಲ್ಕಗಳನ್ನು ಹಾಗೂ ಇತರೆ ಶುಲ್ಕಗಳನ್ನು ಪ್ರಾಧಿಕಾರದಲ್ಲಿ 
ಪಡೆಯಲಾಗುತ್ತಿದೆ. ಹಾಗಾಗಿ ಈ ಎಲ್ಲಾ ಮೂಲಗಳಿಂದ 
ಬಂದಿರುವ ಒಟ್ಟು ಮೊತ್ತ ರೂ.9,08,61,765/- ಗಳಾಗಿರುತ್ತವೆ. 
ಪ್ರಾಧಿಕಾರಕ್ಕೆ ವಿವಿಧ ಮೂಲಗಳಿಂದ ಜಮೆ ಆಗಿರುವ 
ಶುಲ್ಕಗಳಲ್ಲಿ ಈ ಕೆಳಗಿನಂತೆ ಕಾರ್ಯಕ್ರಮಗಳಿಗೆ ಬಳಸಲಾಗಿದೆ. 

1. 2016-17 ನೇ ಸಾಲಿನಲ್ಲಿ:- ಪ್ರಾಧಿಕಾರದ ವಸತಿ 
ಅಭಿವೃದ್ದಿ ಯೋಜನೆಯಾದ ಬೀದರ ನಗರದ ಚಿದ್ರಿ 
ಗ್ರಾಮದ ಸರ್ವೆ ನಂ:125 (ಸಿದ್ರಾಯಮಯ್ಯಾ ಬಡಾವಣೆ) 
ಯಲ್ಲಿ ಕಾಯ್ದಿರಿಸಿದ ' ಉದ್ಯಾನವನ ಅಬಿವೃದ್ಧಿಗಾಗಿ 
ರೂ.25.00 (ಲಕ್ಷ) ಗಳು. 

2. 2018-19 ಸೇ ಸಾಲಿನಲ್ಲಿ:- ಬಸ್‌ ಶೇಲ್ಬರ್‌ ನಿರ್ಮಾಣ 
ಕಾಮಗಾರಿಯನ್ನು ರೂ.4.99 ಲಕ್ಷಗಳ ಪೈಕಿ ಶೇ:50 ರಷ್ಟು 
ಮೊತ್ತ ರೂ.2,49,500/- ಗಳು. 

3. 2018-19 ನೇ ಸಾಲಿನಲ್ಲಿ:-: ಸ್ವಾಗತ ಕಮಾನು 
ನಿರ್ಮಾಣಕ್ಕಾಗಿ ಕಾಮಗಾರಿಯನ್ನು ರೂ.4.99 ಲಕ್ಷಗಳು. 

4. 2020-21 ನೇ ಸಾಲಿನಲ್ಲಿ:- ರೈತರ' ಸಹಭಾಗಿತ್ವದ 
ಶೇ:50:50 ಯೋಜನೆಗೆ ಸರ್ಕಾರದಿಂದ ಅನುಮೋದನೆ 
ನೀಡಿರುವಂತೆ ಗೋರನಳ್ಳೆ (ಬಿ) ಗ್ರಾಮದ ಸರ್ವೆ ನ೦:22/2 
ಮತ್ತು 21/1 ಯೋಜನೆಯಲ್ಲಿ ವಿವಿಧ ಕಾಮಗಾರಿಗಳಾದ 
ರಸ್ತೆ ಮತ್ತು ಚರಂಡಿ ಕಾಮಗಾರಿಗೆ ರೂ.296.10 
ಲಕ್ಷಗಳನ್ನು ವೀರು "ಸರಬರಾಜು ಮತ್ತು ಒಳಚರಂಡಿ 
ಕಾಮಗಾರಿಗೆ ರೂ.300.00 ಲಕ್ಷ ಮತ್ತು ವಿದ್ಯುತ್‌ 
ಕಾಮಗಾರಿಗಳಿಗೆ ರೂ.47,88883/- ಗಳು. 


ಈ) 


ಈ ಪ್ರಾಧಿಕಾರದಲ್ಲಿ ವಿವಿಧ ಲೆಕ್ಕ 
ಶೀರ್ಷಿಕೆಯಡಿ ಉಳಿದಿರುವ 
ಮೊತ್ತಮೆಷ್ಟು; (ಸಂಪೂರ್ಣ 
ಮಾಹಿತಿ ಒದಗಿಸುವುದು) 


ಪ್ರಾಧಿಕಾರದಲ್ಲಿ ಎಲ್ಲಾ ಮೂಲಗಳಿಂದ ಜಮೆಯಾಗಿ ಲೆಕ್ಕ 
ಶೀರ್ಷಿಕೆಯಡಿ ಉಳಿದಿರುವ ಒಟ್ಟು ಮೊತ್ತ 
ರೂ.9,08,61,765/- ಗಳಿರುತ್ತವೆ. . 


ಉ) 


ಪ್ರಾಧಿಕಾರದಲ್ಲಿ ಪ್ರಸ್ತುತ 
ಸಿಬ್ಬಂದಿಗಳ ಕೊರತೆ ಇದ್ದು, ಈಃ 
ಕೊರತೆಯನ್ನು ನೀಗಿಸಲು 
ಸರ್ಕಾರ ತೆಗೆದುಕೊಂಡಿರುವ 
ಕ್ರಮಗಳೇನು? 


ಪ್ರಾಧಿಕಾರದಲ್ಲಿ ತಾಂತ್ರಿಕ ಮತ್ತು ಆಡಳಿತಾತಕ ಕೆಲಸ 
ಕಾರ್ಯಗಳನ್ನು ನಿರ್ವಹಿಸಲು ಹುದ್ದೆಗಳ ಸೃಜಿಸುವ ಕುರಿತು 
ಆಯುಕ್ತರು, ಬೀದರ್‌ ನಗರಾಭಿವೃದ್ಧಿ ಪ್ರಾಧಿಕಾರ ರವರಿಂದ 
ದಿನಾಂಕ 28.02.2022 ರಂದು ಪ್ರಸ್ತಾವನೆ ಸ್ವೀಕೃತವಾಗಿದ್ದು, 
ಸರ್ಕಾರದ ಹಂತದಲ್ಲಿ ಪರಿಶೀಲನೆಯಲ್ಲಿರುತ್ತದೆ. 


ಸ೦ಖ್ಯೆ: ನಲಇ51 ಗುಅಪ್ರಾ 2022 


“ಏ. ಬಸವರಾಜ) 

ನಗರಾಭಿವೃದ್ಧಿ ಸಜಿವರು 
(ಬಿ.ಎ. ಬಸವರಾಜ) 
ನಗರಾಭಿವೃದ್ಧಿ ಸಜವರು 


